ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2071 
2. ಮಾನ್ಯ ಸದಸ್ಕರ ಹೆಸರು : ಶ್ರೀ ಕೆ. ಹರೀಶ್‌ ಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


3 ಉತ್ತರಿಸುವ ದಿನಾಂಕ ; 17/03/2022 
4. ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 
ಪ್ರಶ್ನೆ ಉತ್ತರ 
ಅ) [ರಾಜ್ಯದ  ಕಾರಾಗೃಹೆಗಳಲ್ಲಿ 
ಮಾದಕ ವಸ್ತುಗಳ ಸರಬರಾಜು, 
ಮಾರಕಾಸ್ತಗಳ ಸಂಗಹಣೆಯ ಬಂದಿದೆ. 
ಕುರಿತಂತೆ ಜೈಲು ಸಿಬ್ಬಂದಿಗಳೇ 
ಶಾಮೀಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಕುರಿತು ಸರ್ಕಾರ ಕಾರಾಗೃಹಗಳಲ್ಲಿ ಮೊಬೈಲ್‌ ಘೋನ್‌ಗಳು ಸೇರಿದಂತೆ 
ಕೈಗೊಂಡಿರುವ ಕ್ರಮಗಳೇನು; ಯಾವುದೇ ರೀತಿಯ ನಿಷೇಧಿತ ವಸ್ತುಗಳು ಕಂಡುಬಂದಲ್ಲಿ, 


(ವಿವರ ನೀಡುವುದು) 


ತಕ್ಷಣ -ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಹಾಗೂ [' 
ತಪ್ಪಿತಸ್ಥ ಕಾರಾಗೃಹದ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ 1957 
ರ ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ 


ಮತ್ತು ಮೇಲ್ಮನವಿ) ನಿಯಮಾನುಸಾರ ಕಠಿಣ ಶಿಸ್ತು 
ಕ್ರಮಗಳನ್ನು ಸಹ ಜರುಗಿಸಲಾಗುತ್ತಿದೆ. ' 

01-01-2016 ರಿಂದ 28-02-2022 : ರವರೆಗೆ 
ಕಾರಾಗೃಹಗಳಲ್ಲಿ ನಿಷೇಧಿತ ವಸ್ತುಗಳು. ದೊರೆತ 33 


ಪ್ರಕರಣಗಳಲ್ಲಿ ಕರ್ತವ್ಯಲೋಪವೆಸಗಿದ ಅಧಿಕಾರಿ/ಸಿಬ್ಬಂದಿಗಳ 
ವಿರುದ್ಧದ ಶಿಸ್ತು ಕಮದ ವಿವರಗಳು. j 


ವರ್ಷ ಇಲಾಖಾ] ಕರ್ತವ್ಯಲೋಪವೆಸಗಿ 
ವಿಚಾರಣಾ ದ 
ಪ್ರಕರಣಗಳ ಅಧಿಕಾರಿ/ಸಿಬ್ಬಂದಿಗಳ 

ಸಂಖ್ಯೆ ಸಂಖ್ಯೆ 

2016 03 18 

2017 02 02 ಗ್‌ 

2018 03 . 07 

2019 02 04 

2020 ° 03 | 06 


17 


2022 73 03 
ಒಚ್ಚಾ 33 83 


ಕಾರಾಗೃಹಗಳ ಒಳಗೆ ಪ್ರವೇಶಿಸುವ ಮತ್ತು ಹೊರಬರುವ 
ವ್ಯಕ್ತಿಗಳನ್ನು ಹಾಗೂ ವಸ್ತುಗಳನ್ನು ಪರಿಶೀಲಿಸಲು 
ತಪಾಸಣಾ ಉಪಕರಣಗಳಾದ X-Ray Baggage 
Scanner, Security Pole, HHMD, DEMD 
ಗಳನ್ನು ಒದಗಿಸಲಾಗಿದ್ದು, ತಪಾಸಣೆಯನ್ನು 
ಕೈಗೊಳ್ಳಲಾಗುತ್ತಿದೆ. 


ಹಾಲಿ, ಬೆಂಗಳೂರು .ಮತ್ತು ಬೆಳಗಾವಿ ಕೇಂದ್ರ 
ಕಾರಾಗೃಹಗಳಲ್ಲಿ ಆತ್ಯಾಧುನಿಕ ಮಾದರಿಯ ತಪಾಸಣಾ 


ಉಪಕರಣಗಳಾದ Non Linear Junction 


Detector (NLJD), Mobility Enhanced 
Spectrum Analyser (MESA), Deep 
Search Metal Detector (DSMD) ಳನ್ನು 
ಒದಗಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ 
ಕೇಂದ್ರ  ಕಾರಾಗೃಹಗಳಿಗೆ ಸದರಿ ಆತ್ಕಾಧುನಿಕ 
ಮಾದರಿಯ ತಪಾಸಣಾ ಉಪಕರಣಗಳನ್ನು ಒದಗಿಸಲು 
ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 


2015 ನೇ ಸಾಲಿನಲ್ಲಿ ರಾಜ್ಯದ 03 ಕಾರಾಗೃಹಗಳಿಗೆ 
(ಬೆಂಗಳೂರು, ಬಳ್ಳಾರಿ, ಬೆಳಗಾವಿ) ಹಾಗೂ 01 ಜಿಲ್ಲಾ 
ಕಾರಾಗೃಹಕ್ಕೆ (ಮಂಗಳೂರು) ಹಾಗೂ ಮಾರ್ಚ್‌ 2022 
ರಲ್ಲಿ ರಾಜ್ಯದ ಉಳಿದ 05 ಕೇಂದ್ರ ಕಾರಾಗೃಹಗಳಿಗೆ 
(ಶಿವಮೊಗ್ಗ, ಕಲಬುರಗಿ, ವಿಜಯಪುರ, ಮೈಸೂರು, 
ಧಾರವಾಡ) ಕರ್ನಾಟಕ ರಾಜ್ಯ ಕೈಗಾರಿಕಾ ಭದತಕಾ 
ಪಡೆಯನ್ನು ನಿಯೋಜಿಸಲಾಗಿರುತ್ತದೆ. ಸದರಿ 
ಕಾರಾಗೃಹಗಳ ಒಳಗೆ ಪ್ರವೇಶಿಸುವ ಮತ್ತು ಹೊರಬರುವ 
ವ್ಯಕ್ತಿಗಳನ್ನು ಹಾಗೂ ವಸ್ತುಗಳನ್ನು ಕರ್ನಾಟಕ ರಾಜ್ಯ 
ಕೈಗಾರಿಕಾ ಭದ್ರತಾ ಪಡೆಯ ವತಿಯಿಂದ ತಪಾಸಣೆ 


ಮಾಡಲಾಗುತ್ತಿದೆ. 


» ಕಾರಾಗೃಹ ಇಲಾಖೆಯು ಪೊಲೀಸ್‌ ಇಲಾಖೆಯ 
ಸಹಯೋಗದೊಂದಿಗೆ ಕಾರಾಗೃಹಗಳಲ್ಲಿ ಅನಿರೀಕ್ಷಿತ 
ತಪಾಸಣೆಯನ್ನು ಕೈಗೊಳ್ಳಲಾಗುತ್ತಿದೆ. 

> ರಾಜ್ಯದ ಕಾರಾಗೃಹಗಳಲ್ಲಿ ಭದ್ರತೆಯನ್ನು ಕಾಪಾಡಲು 
ಹಾಗೂ ಅಪರಾಧಗಳನ್ನು ನಿಯಂತ್ರಿಸಲು, ಆಯಾ 
ಕಾರಾಗೃಹಗಳ ವ್ಯಾಪ್ತಿಯ ಪೊಲೀಸ್‌ ಆಯುಕ್ತರು/ಜಂಟಿ 
ಪೊಲೀಸ್‌ ಆಯುಕ್ತರು (ಅಪರಾಧ) ಬೆಂಗಳೂರು/ಜಿಲ್ಲಾ 
ಪೊಲೀಸ್‌ ಅಧೀಕ್ಷಕರುಗಳ ನೇತೃತ್ವದಲ್ಲಿನ ಸಮಿತಿಗಳನ್ನು 
ಪುನರ್‌ ರಚಿಸಲಾಗಿದ್ದು, ಕಾರಾಗೃಹಗಳ ಒಳಗಿನ ಮತ್ತು 
ಹೊರಗಿನ ಅಪರಾಧ ಚಟುವಟಿಕೆಗಳ ಬಗ್ಗೆ 
ನಿರಂತರವಾಗಿ criminal intelligence ಸಂಗಹಿಸಿ, 
ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು. ಎಲ್ಲಾ 
ಅವಶ್ಯಕ ಕ್ರಮಗಳನ್ನು ಸಮಿತಿಗಳು ಕೈಗೊಳ್ಳುತ್ತಿವೆ. 


> ಪ್ರಸ್ತುತ ಕರ್ನಾಟಕ ಕಾರಾಗೃಹಗಳ ಅಧಿನಿಯಮ 1963 


(Karnataka Prisons Act 1963) ರಲ್ಲಿ 
ಕಾರಾಗೃಹದ ಅಪರಾಧಗಳಿಗೆ ಸೂಚಿಸಲಾಗಿರುವ ಶಿಕ್ಷೆಯ 
ಪ್ರಮಾಣ 06 ತಿಂಗಳು ಮಾತ್ರ ಇದ್ದು, ಇದನ್ನು ಮತ್ತಷ್ಟು 
ಕಠಿಣಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಗರಿಷ್ಠ 
05 ವರ್ಷಕ್ಕೆ ಹೆಚ್ಚಿಸಲು ಹಾಗೂ ಸದರಿ ಶಿಕ್ಷೆಯನ್ನು 
ಪ್ರತ್ಯೇಕವಾಗಿ ಅನುಭವಿಸಲು, ಅಧಿನಿಯಮದಲ್ಲಿ ಅಗತ್ಯ 
ತಿದ್ದುಪಡಿಯನ್ನು ಮಾಡಲು ಪರಿಶೀಲಿಸಲಾಗುತ್ತಿದೆ. 


>» ಕರ್ನಾಟಕ ಕಾರಾಗೃಹಗಳ ನಿಯಮಗಳು 1974 


(Karnataka Prison. Rules 1974) ರಲ್ಲಿ 
ನಿಷೇಧಿತ ವಸ್ತುಗಳ ಪಟ್ಟಿಗೆ ಮೊಬೈಲ್‌ ಘೋನ್‌ಗಳನ್ನು 
ಹಾಗೂ ಇತರೆ ನಿಷೇಧಿತ ವಸ್ತುಗಳನ್ನು ಸೇರ್ಪಡೆಗೊಳಿಸಿ, 
ಕಾರಾಗೃಹದ ಅಪರಾಧ ಎಂದು ಪರಿಗಣಿಸಿ, ಮತ್ತಷ್ಟು 
ಕಠಿಣಗೊಳಿಸುವ ನಿಟ್ಟಿನಲ್ಲಿ, ಅಗತ್ಯ ತಿದ್ದುಪಡಿಯನ್ನು 
ಮಾಡಲು ಪರಿಶೀಲಿಸಲಾಗುತಿದೆ. 


ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ನೇಮಿಸಲಾದ 
ತನಿಖೆಯು ಯಾವ 
ಹಂತದಲ್ಲಿದೆ? (ವಿಸ್ನತವಾದ 
ಮಾಹಿತಿ ನೀಡುವುದು) 


> ಕಾರಾಗೃಹಗಳಲ್ಲಿ ನಿಷೇಧಿತ ವಸ್ತುಗಳು ದೊರೆತ 
ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಧಿಕಾರಿ/ಸಿಬ್ಬಂದಿಗಳ 
ಕರ್ತವ್ಯಲೋಪವನ್ನು ಗಂಭೀರವಾಗಿ ಪರಿಗಣಿಸಿ, ಅವರ 
ವಿರುದ್ಧ 1957 ರ ಕರ್ನಾಟಕ ಸಿವಿಲ್‌ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳನ್ನಯ ಶಿಸ್ತು ಕಮ 
ಜರುಗಿಸಲಾಗುತ್ತಿರುತ್ತದೆ. 

> ಮೇಲ್ಕಂಡ ಪ್ರಕರಣಗಳಲ್ಲಿ ನಿವೃತ್ತ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರಿಂದ ಇಲಾಖಾ ವಿಚಾರಣೆಯನ್ನು ನಡೆಸಿ, 
ಆರೋಪ ಸಾಭೀತಾದ ಅಧಿಕಾರಿ/ಸಿಬ್ದಂದಿಗಳಿಗೆ ಕಠಿಣ 
ದಂಡನೆಯನ್ನು ವಿಧಿಸಲಾಗುತ್ತಿರುತ್ತದೆ. 

> ಕಾರಾಗೃಹಗಳಲ್ಲಿ ನಿಷೇಧಿತ ವಸ್ತುಗಳು ದೊರೆತ 
ಪ್ರಕರಣಗಳಲ್ಲಿ ಸಂಬಂಧಿಸಿದ ಪೊಲೀಸ್‌ ಠಾಣೆಯಲ್ಲಿ 
ದಾಖಲಾಗುವ ಕೆಮಿನಲ್‌ ಮೊಕದ್ದಮೆಗೆ 
ಸಂಬಂಧಿಸಿದಂತೆ ಪೊಲೀಸ್‌ ಇಲಾಖಾ ವತಿಯಿಂದ 
ತನಿಖೆ ನಡೆಸಲಾಗುತ್ತಿರುತ್ತದೆ. 


ಸಂಖ್ಧೆಃ ಹೆಚ್‌ಡಿ 59 ಪಿಆರ್‌ಇ 2022 


al ಗ ಘಖ್ತೆ) 


ಗೃಹ ಸಚಿವರು 


